ಬಣ್ಣವೆಂಬುದು ವಿಶ್ವವ್ಯಾಪಿ ವಿದ್ಯಮಾನ. ಪ್ರತಿಯೊಬ್ಬರಿಗೂ, 


ಮಕ್ಷಳಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ 
ಬಣ್ಣಗಳ ಬದ್ದೆ ಅಲ್ಪಪ್ಪಲ್ಲ ತಿಳುವಳಕೆ ಇದ್ದೇ ಇರುತ್ತದೆ. 
ಪ್ರತಿಯೊಂದು ಭಾಷೆಯಲ್ಲಯೂ, ಕೆಂಪು, ನೀಲ, 
ಹಳದಿ ಮತ್ತು ಅವುಗಳ ನಡುವಿನ ಹಲವಾರು ವರ್ಣ 
ಛಾಯೆಗಳ ಬಧ್ದೆ ಖಚಿತವಾದ ಶಬ್ದಗಳು ಇವೆ. ಇದು 
ಎಷ್ಟು ಪ್ರಮುಖ ವಿಷಯ ಎಂದರೆ ವಿಜ್ಞಾನದ ವಿವಿಧ 
ಶಾಖೆಗಳಾದ ರಸಾಯನವಿಜ್ಞಾನ, ಜೀವವಿಜ್ಞಾನ ಮತ್ತು 
ಭೌತವಿಜ್ಞಾನ ಮುಂತಾದವು ಬಣ್ಣವನ್ನು ಕುರಿತು 
ಹಾಗೂ ಇದರ ಉಪಯುಕ್ತತೆಯನ್ನು ಕುರಿತು ವಿವಿಧ 
ರೀತಿಯ ಅಧ್ಯಯನ ನಡೆಸಿವೆ. ಕವಿಗಳು ಮತ್ತು 
ಕಲಾವಿದರೂ ಬಣ್ಣವನ್ನು ಕುರಿತು ಆಳವಾಗಿ ಅಧ್ಯಯನ 
ನಡೆಸಿದ್ದಾರೆ. ಕಲಾವಿದರು ತಮ್ಮ ವರ್ಣಚಿತ್ರಗಳಲ್ಲ 
ಬಣ್ಣಗಳ ವಿವಿಧ ಛಾಯೆಗಳನ್ನು ಒಡಮೂಡಿಸಬಹುದು 
ಎಂಬ ತಂತ್ರವನ್ನು ಕುರಿತು ತಿಆದುಕೊಳ್ಳುವ ಪ್ರಯತ್ನ 
ಮಾಡಿದರೆ, ಕವಿಗಳು ಬಣ್ಣಗಳ ನುಡಿ ಚಿತ್ರವನ್ನು 


ಕಟ್ಟಿಕೊಡುತ್ತಾರೆ. ಬಣ್ಣವು ನಮ್ಮ ಪ್ರತಿದಿನದ ಬದುಕಿನಲ್ಲ 
ಬಹುಮುಖ್ಯ ಪಾತ್ರವನ್ನು ವಹಿಸುವ ಹಲವಾರು 
ಉದಾಹರಣೆಗಳನ್ನು ನಾವು ನೋಡಬಹುದು. 

ಕೆಂಪು ಬಣ್ಣವನ್ನು ಟ್ರಾಫಿಕ್‌ ಸಿಗ್ನಲ್‌ಗಕಲ್ಲ ಹಾಗೂ 
ಅಪಾಯವನ್ನು ಸೂಚಿಸಲು ಬಳಸುತ್ತಾರೆ: ದೊಡ್ಡದೊಡ್ಡ 
ಅಂಗಡಿಗಳು ಅವರ ವ್ಯಾಪಾರಕ್ಲಾಗಿ ಕಲರ್‌ ಕೋಡ್‌ 
ಅನ್ನು ಬಳಸುತ್ತಾರೆ: ಶಾಲೆಗಳಲ್ಲ ಬಣ್ಣದ ಸಮವಸ್ತ್ರ 
ಇರುತ್ತದೆ; ಬೇರೆ ಬೇರೆ ಫುಟ್‌ಬಾಲ್‌ ತಂಡಗಳು 
ತಮ್ಮದೇ ಗುರುತಿಗಾಗಿ ಬೇರೆ ಬೇರೆ ಬಣ್ಣದ ಡೆಸ್‌ 
ಗಳನ್ನು ಹೊಂದಿರುತ್ತವೆ. ರಾಷ್ಟ್ರದ್ಧಜಗಳು ವೈವಿಧ್ಯಮಯ 
ಬಣ್ಣಗಳ ಸಂಯೋಜನೆಯನ್ನು ಹೊಂದಿರುತ್ತವೆ. ನಾವು 
ಹಬ್ಣದ ದಿನಗಳಲ್ಲ ಮನೆಯ ಮುಂದೆ ಬಣ್ಣಗಳ ಆಕರ್ಷಕ 
ವಿನ್ಯಾಸದ ರಂಗೋಆಯನ್ನು ಬಡಿಸುತ್ತೇವೆ. ಇನ್ನು 
ಭಾರತದ ಹೋಳ ಹಬ್ದವು ಬಣ್ಣಗಳ ಹಬ್ಬವಾಗಿದೆ. 


ಶಾಲೆಯ ವಿಜ್ಞಾನ ಪಠ್ಯದಲ್ಲ, ಬಣ್ಣವನ್ನು ಕುರಿತಾದ 
ಪರಿಕಲ್ಪನೆಯನ್ನು ಸ್ವಲ್ಪಸ್ತಲ್ಪವೇ ವಿವಿಧ ಹಂತಗಳಲ್ಪ 
ತಿಆಸಲಾಗುತ್ತದೆ. ಪ್ರತಿ ವರ್ಷ. ಭೌತವಿಜ್ಞಾನದಲ್ಲ ಅಥವಾ 
ರಸಾಯನವಿಜ್ಞಾನದಲ್ಲ ಅಥವಾ ಜೀವವಿಜ್ಞಾನದಲ್ಲ 

ಇದರ ಪ್ರಸ್ತಾಪ ಮಾಡಲಾಗುತ್ತದೆ ಆದರೆ ಎಲ್ಲವನ್ನೂ 
ಒಂದೇ ಸಮಯದಲ್ಪ ಹೇಆಕೊಡುವುದಿಲ್ಲ. ಆದ್ದರಿಂದ 
ವಿದ್ಯಾರ್ಥಿಗಳು ಈ ವಿಷಯದ ಬಗ್ಗೆ ಚೂರು ಪಾರು 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


seSocapron 


eG KO 


ತಿಶುವಳಕೆಯನ್ನು ಮಾತ್ರ ಹೊಂದಿರುತ್ತಾರೆ. ಎಲ್ಲ ಕಡೆ 
ಬಣ್ಣದ ವಿದ್ಯಮಾನ ಒಂದೇ ಆದರೂ ಅವರು ಬಣ್ಣದ 
ಕೆಲವು ಅಂಶಗಳನ್ನು ಭೌತವಿಜ್ಞಾನದ ಜೊತೆಗೆ ಮತ್ತು 
ಕೆಲವು ಅಂಶಗಳನ್ನು ರಸಾಯನ ವಿಜ್ಞಾನದ ಜೊತೆಗೆ 
ಹೊಂದಿಸಿ ಬಳಸುತ್ತಾರೆ. 


ನಮ್ಮ ಶಿಕ್ಷಕ ಸಹೋದ್ಯೋಗಿಗಳು ಮತ್ತು 
ಪಠ್ಯಕ್ರಮವನ್ನು ರೂಪಿಸುವವರು ಯಾರಾದರೂ ಈ 
ಲೇಖನವನ್ನು ಹಿದಿದರೆ ಅವರಿಗೆ ನಂತರದಲ್ಪ ವಿಜ್ಞಾನದ 
ವಿಷಯದಲ್ಲ ಇದನ್ನು ಒಂದು ಬಹು ವಿಷಯವ್ಯಾಪಿ 
ಬೋಧನಾ ವಸ್ತುವಾಗಿ ಸೇರ್ಪಡೆ ಮಾಡುವ 
ಸಾಧ್ಯತೆಯನ್ನು ಮನವರಿಕೆ ಮಾಡಿಸುವುದು ಈ 
ಲೇಖನದ ಮುಖ್ಯ ಉದ್ದೇಶ. 


ಇದನ್ನು ಮಾಧ್ಯಮಿಕ ಶಾಲೆಯ ಹಂತದಲ್ಲಯೇ 
ಬೆಳಕು, ದ್ಯುತಿಸಂಶ್ಲೇಷಣೆ, ರಾಸಾಯನಿಕ 

ಪ್ರಕ್ರಿಯೆ ಮುಂತಾದವುಗಳಗಿಂತ ಮೊದಲು 
ಪರಿಚಯುಸಬಹುದು. ಅಲ್ಲದೆ ಇದನ್ನು ಒಬ್ಬರೇ ವಿಜ್ಞಾನ 
ಶಿಕ್ಷಕರು ಕಲಸಬೇಕು ಎಂಬುದನ್ನು ಶಿಫಾರಸ್ತು 
ಮಾಡುತ್ತೇವೆ. ಈ ಲೇಖನದಲ್ಲ ನಂತರದ ಭಾಗದಲ್ಲಿ 
ಆ ರೀತಿಯ ಒಂದು ಯುನಿಟ್‌ ನಲ್ಪ ಏನೇನು 
ಒಳಗೊಂಡಿರುತ್ತವೆ ಎಂಬುದರ ರೂಪ ರೇಷೆಯನ್ನು 
ಕೂಡಾ ನೀಡಲಾಗಿದೆ. 


ಬನ್ನಿ ಇವುಗಳ ಹಿನ್ನೆಲೆಯಲ್ಲಿ ಬಣ್ಣವನ್ನು ಹೇಗೆ 
ಜೀವವಿಜ್ಞಾನ, ರಸಾಯನವಿಜ್ಞಾನ ಮತ್ತು ಭೌತವಿಜ್ಞಾನದ 
ಶಾಲಾ ಪಠ್ಯದಲ್ಲಿ ಪರಿಚಯುಸಲಾಗಿದೆ ಎಂಬುದನ್ನು 
ಪರೀಕ್ಷಿಪೋಣ. 


ಶಾಲೆಯ ವಿಜ್ಞಾನ ಪಠ್ಯದಲ್ಲ ಬಣ್ಣ: 

ರಸಾಯನ ವಿಜ್ಞಾನದಲ್ಲ. ವಾವು ಬಣ್ಣವನ್ನು 
ಮೊಟ್ಟಮೊದಲಗೆ ವಿದ್ಯಾರ್ಥಿಗಳಗೆ ವಸ್ತುಗಳ 

ಭೌತಿಕ ಲಕ್ಷಣಗಳನ್ನು ಆಧಾರವಾಗಿರಿಸಿಕೊಂಡು 
ಪರಿಚಯುಸುತ್ತೇವೆ. ಉದಾ: ಗಂಧಕ - ಇದು 

ಹಳದಿ ಬಣ್ಣದ ಘನ ವಸ್ತು. ತಾಮ್ರದ ಸಲ್ಪೇಟ್‌ 

ಅಥವಾ ಮೈಲ್ಲುತ್ತ ನೀಅಯಾಗಿರುತ್ತದೆ ಎಂದು 
ಪರಿಚಯುಸುತ್ತೇವೆ. ಅಲ್ಲದೆ ನಾವು ಇವುಗಳ 
ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಘನ ಅವಕ್ಷೇಪವು 
ಹೇಗೆ ಉಂಬಾಗುತ್ತದೆ ಹಾಗೂ ಅದರ ಬಣ್ಣ ಹೇಗಿರುತ್ತದೆ 
ಮತ್ತು ಅದರಿಂದ ಆ ವಸ್ತು ಯಾವುದು ಎಂಬುದನ್ನು 
ಗುರುತಿಸಬಹುದು ಎಂದು ಹೇಳಕೊಡುತ್ತೇವೆ. 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಜೀವವಿಜ್ಞಾನದಲ್ಲ. ದ್ಯುತಿಸಂಶ್ಲೇಷಣೆಯನ್ನು 

ಸಾಕಷ್ಟು ಮೊದಲೇ ಪರಿಚಯುಸಿ ಬಡುತ್ತೇವೆ. ಆದರೆ 
ಬೆಳಕಿನಲ್ಲರುವ ವಿವಿಧ ಬಣ್ಣಗಳು ಮತ್ತು ಅವನ್ನು ಹೇಗೆ 
ಹೀರಿಕೊಳ್ಳಲಾಗುತ್ತದೆ ಎಂಬುದನ್ನು ಹೇಳಕೊಡುವ 
ಗೋಜಗೆ ಹೋಗುವುದೇ ಇಲ್ಲ. 


ಭೌತವಿಜ್ಞಾನದಲ್ಲ ಬೆಳಕು ಮತ್ತು ಅದರ ಪ್ರತಿಫಲನವನ್ನು 
ಬಣ್ಣಗಳನ್ನು ಕುರಿತು ಹೇಳಕೊಡುವುದಕ್ಕಿಂತ ಮೊದಲೇ 
ತಿಆಸಿಕೊಡಲಾಗುತ್ತದೆ. ಬಣ್ಣಗಳ ಪರಿಚಯವು 12ನೇ 
ತರಗತಿಗಿಂತ ಮೊದಲು ಎಲ್ಲಿಯೂ ಕಂಡುಬರುವುದಿಲ್ಲ. 
೨ನೇ ತರಗತಿಯಲ್ಲ ಒಂದು ಕಡೆ ಪ್ರಿಸಂ ಹಾಗೂ 
ಬಣ್ಣಗಳ ವಿಭಜನೆಯ ಬದ್ದೆ ಪಾಠವಿರುತ್ತದೆ ಆದರೆ 

ಇಲ್ಲನ ಮೂಲ ಉದ್ದೇಶ ಬಣ್ಣಗಳನ್ನು ಕುರಿತು 
ತಿಆಸಿಕೊಡುವುದು ಆಗಿರುವುದಿಲ್ಲ. 


ಆದ್ದರಿಂದ, ಮೂರು ವಿಷಯಗಳಗೂ 
ಸಾಮಾನ್ಯವಾಗಿರುವ ವಿಷಯವನ್ನು ಎಲ್ಲಯೂ 
ಸಮನ್ನಯಗೊಳಸಿ ಪಾಠ ಹೇಳಲಾಗುವುದಿಲ್ಲ. ಬಣ್ಣಗಳನ್ನು 
ಕುರಿತು ರಸಾಯನವಿಜ್ಞಾನ, ಜೀವವಿಜ್ಞಾನ ಮತ್ತು 
ಭೌತವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದೇ ಯುನಿಬ್‌ನಲ್ಪ 
ತಿಆಸಿಕೊಡುವುದು ಮುಖ್ಯುವೆನ್ನಬಹುದು. ಅಲ್ಲದೆ, ಬಣ್ಣದ 
ಸಾರ್ವತ್ರಿಕತೆಯನ್ನು ಮನಗಾಣುವಂತೆ ಮಾಡಲು 
ಶಿಕ್ಷಕರು ಸಾಕಷ್ಟು ಉದಾಹರಣೆಗಳನ್ನು ಎಲ್ಲ ಕ್ಷೇತ್ರಗಳಂದ 
ನೀಡಬೇಕು ಎಂಬುದನ್ನು ಶಿಫಾರಸ್ತು ಮಾಡುತ್ತೇವೆ. 
ಕೆಲವು ಉದಾಹರಣೆಗಳನ್ನು ಈ ಕೆಳಗೆ ನೀಡಲಾಗಿದೆ, 
ಆದರೆ ಶಿಕ್ಷಕರು ಈ ಪಟ್ಟಯನ್ನು ಇನ್ನೂ ಹೆಚ್ಚು 
ವಿಸ್ಫ್ಕತಗೊಳಸಬಹುದಾಗಿದೆ. 


1 ವರ್ಣದ್ರವ್ಯಗಳು, ಶಾಯುಗಳು ಮತ್ತು ಇತರ 
ರಾಸಾಯನಿಕಗಳ ಉದಾಹರಣೆಗಳು: ನೈಸರ್ಗಿಕ ಮತ್ತು 
ಕೃತಕ ವರ್ಣದ್ರವ್ಯ (ಡೈ)ಗಳ ಉದಾಹರಣೆಗಳನ್ನು ಇಲ್ಲ 
ಉಲ್ಲೇಖಸಬಹುದು. ಪರಿಚಿತವಾದ ಡೈ ಅಜೋನಿಯಂ 
ಉಪ್ಪು ಮತ್ತು ಬೀಟಾ ನ್ಯಾಪ್ಲೋಲ್‌ಗಳನ್ನು ಬಳಸಿ. 
ಶಿಕ್ಷಕರು ತರಗತಿಯಲ್ಲ ಪ್ರಯೋಗವನ್ನು ಮಾಡಿ 
ತೋರಿಸಬಹುದು. ಈ ಎರಡು ರಾಸಾಯನಿಕಗಳನ್ನು 
ಸೇರಿಸಿದಾಗ ಅಜೋ ಡೈ ಉತ್ಪಾದನೆಯಾಗುತ್ತದೆ. 
(ಶೇ ವಿಷಯ 12ನೇ ತರಗತಿಯದ್ದಾಗಿದೆ.) 
ಕಪ್ಪುಶಾಯಯನ್ನು. ವಿವಿಧ ವರ್ಣದ್ರವ್ಯಗಳ೦ದ 
ಸಂಯೋಜಸಲಾಗಿದೆ. ಈ ಶಾಯಯಲ್ಪ್ಲರುವ ವಿವಿಧ 
ಬಣ್ಣಗಳನ್ನು ಬೇರ್ಪಡಿಸಿ ತೋರಿಸಲು ಫಿಲ್ಪರ್‌ 
ಪೇಪರ್‌ ಅನ್ನು ಬಳಸಲಾಗುತ್ತದೆ (ಇದನ್ನು ಪೇಪರ್‌ 
ಕ್ರೊಮೆಟೋದಗ್ರಫಿ ಎಂದು ಕರೆಯುತ್ತಾರೆ). 


ನೈಸರ್ಗಿಕವಾಗಿ ಬೆಳೆದ ಬಣ್ಣದ ಹತ್ತಿ: ಬಣ್ಣದ ಹತ್ತಿಯನ್ನು 
ಕರ್ನಾಟಕದಲ್ಲ ಧಾರವಾಡದಂತಹ ಸ್ಥಕಗಳಲ್ಲ 
ಬೆಳೆಯಲಾಗುತ್ತದೆ ಎಂದು ಹೇಕಬಹುದು. ಹೆಚ್ಚಿನ 
ಮಾಹಿತಿಯನ್ನು ಮೂರ್ತಿಯವರ ಲೇಖನದಿಂದ 
ಪಡೆಯಬಹುದು (ನೆವರ್‌ ಸೇ ಡೈ: ದ ಸ್ಟೋರಿ ಆಫ್‌ 
ಕಲರ್ಡ್‌ ಕಾಟನ್‌, ರೆಸೊನೆನ್ಸ್‌, ಡಿಸೆಂಬರ್‌, 2೦೦1). 


7ನೇ ತರಗತಿಯಲ್ಲ ನಾವು ಆಮ್ಲ ಮತ್ತು ಕ್ಲಾರೀಯ 
ಗುಣಗಳನ್ನು ಪರಿಚಯುಸುತ್ತೇವೆ ಆದರೆ ಬಹುಶಃ 
ಸೂಚಕಗಳನ್ನು ಪರಿಚಯುಸಿರುವುದಿಲ್ಲ. pಗ ಗೆ 
ಅನುಗುಣವಾಗಿ ಸೂಚಕಗಳ ಬಣ್ಣಗಳು ಊಹಿಸಲಾಗದ 
ರೀತಿಯಲ್ಲ ಬದಲಾಗುತ್ತವೆ. ಅವುಗಳ ಹೆಸರು 

ಮತ್ತು ಅವು ಬಣ್ಣ ಐದಲಾಲುಸುವ ವಿಧಾನವನ್ನು 
ಸವಿಸ್ನಾರವಾಗಿ ತಿಆಸಬಹುದು. ಅರಿಶಿಣ ಮತ್ತು 
ಮೂಲಂಗಿ ಸೊಪ್ಪಿನ ರಸದಂತಹ ಮನೆಯಲ್ಲ 
ಮಾಡಬಹುದಾದ ಸೂಚಕಗಳನ್ನೂ ಸಹ ಬಂಡಿತವಾಗಿ 
ತಿಆಸಿ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಬೇಕು. 12ನೇ 
ತರಗತಿಗೆ ಬರುವ ತನಕ ವಿದ್ಯಾರ್ಥಿಗಳಗೆ ನೈಸರ್ಗಿಕ 
ಮತ್ತು ಕೃತಕ ವರ್ಣದ್ರವ್ಯಗಳನ್ನು ಕುರಿತು ಪರಿಚಯ 
ಮಾಡಲಾಗಿರುವುದಿಲ್ಲ. 


2. ಘೋಟೋ ಕ್ರೋಮಿಸಮ್‌: ಘೋಟೋ ಕ್ರೋಮಿಸಮ್‌ 
ಎನ್ನುವುದು ಇನ್ನೊ೦ದು ಆಸಕ್ತಿದಾಯಕ ಉದಾಹರಣೆ. 
ಇದರಲ್ಲ ಬಣ್ಣಗಳ ಬದಲಾವಣಿಯು (ಅಥವಾ ಗಾಢವಾದ 
ಬಣ್ಣದಿಂದ ತಿಆಯಾದ ಬಣ್ಣದ ಕಡೆಗೆ) ಪುನರಾವರ್ತಿತ 
ರಾಸಾಯನಿಕ ಪ್ರಕ್ರಿಯೆಯುಂದ ಉಂಬಾಗುತ್ತದೆ. 
ಸಾಮಾನ್ಯವಾಗಿ,ಇಂತಹ ವಸ್ತುಗಳನ್ನು ಕನ್ನಡಕಗಳ 
ಮಸೂರಗಳಲ್ಲ ಬಳಸಲಾಗುತ್ತದೆ. ವಿದ್ಯಾರ್ಥಿಗಳು ವಸ್ತುಗಳ 
ರಾಸಯನಿಕ ಗುಣಗಳನ್ನು ತಿಆಯಬೇಕಿಲ್ಲದಿದ್ದರೂ, 
ಅವುಗಳ ಹೆಸರುಗಳನ್ನು ಉಲ್ಲೇಕಖಸಬಹುದು. ಉದಾ: 
ಅಜೋಟಬೆನ್ಸೀನ್‌ಗಳು., ಪ್ರೈರೋಪ್ಯೆರಾನ್‌ಗಳು ಇನ್ನು 
ಮುಂತಾದವುಗಳು. ಇವುಗಳಲ್ಲ ಕೆಲವನ್ನು ನೂತನ 
"ಸ್ಮಾರ್ಟ್‌ ವಿಂಡೋಸ್‌'ಗಳ ತಯಾರಿಕೆಯಲ್ಲ 
ಬಳಸಲಾಗುತ್ತದೆ. ಸ್ಕಾರ್ಟ್‌ ವಿಂಡೋಸ್‌ಗಳ ಮೇಲೆ 


ಜೀಳುವ ಸೂರ್ಯನ ಬೆಳಕು ನಿರ್ದಿಷ್ಟ ತೀವ್ರತೆಯನ್ನು 
ತಲುಪಿದಾಗ ತಾವಾಗಿಯೇ ಹಸಿರು (ಗಾಢ) ಬಣ್ಣಕ್ಷೆ 
ತಿರುಗುತ್ತವೆ. (ಎಲೆಕ್ಟೋಕ್ರೋಮಿಸಮ್‌ ಅನ್ನು ನಂತರದ 
ಹಂತಗಳಕಲ್ಪ್ಲ ತಿಆಯಬಹುದು.) 


3. ಹ್ಲೋರೋಸೆನ್ಸ್‌: ಈ ಅದ್ಭುತ ಕ್ರಿಯೆಯು 
ಅತ್ಯ೦ತ ಚರಪರಿಚತವಾಗಿದೆ. ಇದನ್ನು ಒಂದು 
ನಿಯಮಾನುಸಾರ ವಿವರಿಸಬಹುದು. ಹೇಗೆಂದರೆ, 
ಒಂದು ವಸ್ತುವಿನಲ್ಪರುವ ಎಲೆಕ್ಟ್ರಾನ್‌ಗಳು, ಬೆಕಕನ 
ಶಕ್ತಿಯನ್ನು ರ್ರಹಿಸಿ ಮರುಕ್ಷಣವೇ ಶಕ್ತಿಯನ್ನು ಬೆಳಕಿನ 
ರೂಪದಲ್ತ್ಪ ಬಡುಗಡೆ ಮಾಡುವುದು. ಸುಲಭವಾಗಿ 
ದೊರೆಯುವ ಫ್ಲೋರೋಸೀನ್‌ ದ್ರಾವಣವನ್ನು 
ಬಳಸಬಹುದು. ಕಟ್ಟಡ ನಿರ್ಮಾಣ ಸ್ಥಳಗಳಲ್ಲ ಕೆಲಸ 
ಮಾಡುವ ಕಾರ್ಮಿಕರು, ಸಂಚಾರಿ ಪೋಲೀಸರು 
ಫ್ಲೋರೋಸೆಂಟ್‌ ಬಣ್ಣವಿರುವ ಉಡುಪುಗಳನ್ನು 
ಧರಿಸುತ್ತಾರೆ. ಇದನ್ನು ನಾವು ಉಲ್ಲೇಖಸಹುದಾಗಿದೆ. 


4. ಲೇಸರ್‌ನಲ್ಲರುವ ಬಣ್ಣಗಳು: ಲೇಸರ್‌ ಪದದ ಬಣ್ಣೆ 
ಮಕ್ಕಳು ಟ.ವಿ ಯನ್ನು ವೀಕ್ಷಿಸುವುದರ ಮೂಲಕ 
ಅಥವಾ ಇತರ ಮೂಲಗಳಂ೦ದ ಪರಿಚಿತರಾಗಿದ್ದಾರೆ. 
ಲೇಸರ್‌ ಪ್ರಕ್ರಿಯೆಯನ್ನು ಒಂದು ಸರಳ ಪರಿಕಲ್ಲನೆಯ 
ಮೂಲಕ ವಿವರಿಸಬಹುದು. ನಿಯಮಾನುಸಾರ, 
ಎಲೆಕ್ಟ್ರಾನ್‌ ಗಳ೦ದ ಶಕ್ತಿಯ ಗ್ರಹಣಿ ಮತ್ತು ಬಡುಗಡೆ 
ಬೆಕಕನ ರೂಪದಲ್ಲ ಆಗುತ್ತದೆ. ಫ್ಲೋರೋಸೆನ್ಸ್‌ಗಿಂತ 
ಭನ್ನವಾಗಿ. ಒಂದು ಭೌತಿಕ ಸಾಧನವು ಎಲ್ಲಾ 
ಘೋಟಬಾನ್‌ಗಳನ್ನು ಒಂದೇ ಅವಸ್ಥೆಯಲ್ಲರಿಸಿ, ಶಕ್ತಿಯ 
ಜಡುಗಡೆಯನ್ನು ಸಮನ್ಷಿತಗೊಳಸುತ್ತದೆ. ಆದ್ದರಿಂದ, 
ಹೊರಸೂಸಲ್ಪಟ್ಟ ಬೆಳಕು ಅತೀ ತೀಕ್ಷ್ಮ ವಾಗಿರುತ್ತದೆ. 
ನಿರ್ದಿಷ್ಟ ಮಟ್ಟದ ಎಲೆಕ್ಟ್ರಾನಿಕ್‌ ಶಕ್ತಿಯನ್ನು ಹೊಂದಿರುವ 
ವಸ್ತುಗಳನ್ನು ಆಯ್ಲೆ ಮಾಡಿ ಲೇಸರ್‌ನಲ್ಲ ಬಣ್ಣವನ್ನು 
ಉಂಟುಮಾಡಬಹುದು. ಉದಾ: ಗೇ-Nೇ ಕೆಂಪು 
ಬಣ್ಣವನ್ನು ಉಂಟುಮಾಡುತ್ತವೆ. 


5. ಪ್ರಾಣಿಗಳ ಮಾರುವೇಷ ಮತ್ತು ಪ್ರದರ್ಶನಕ್ಷಾಗಿ 

ಬಣ್ಣದ ಬಳಕೆ: ಪರಿಸರ ವಿಜ್ಞಾನದಲ್ಲರುವ ಕೆಲವು 
ಉದಾಹರಣಿಗಳ ಮೂಲಕ, ಹೇಗೆ ಹಕ್ಕಿಗಳು ತಮ್ಯ 
ಸಂಗಾತಿಯನ್ನು ಆರ್ಕರ್ಷಿಸಲು ಬಣ್ಣಬಣ್ಣದ 

ಗರಿಗಳನ್ನು ಹೊಂದಿರುತ್ತವೆ; ಪರಭಕ್ಷಕ ಪ್ರಾಣಿಗಳು 

ತಮ್ಮ ಬೇಟಿಯನ್ನು ಹಡಿಯಲು ಸುತ್ತಅನ ಪರಿಸರದ 
ಬಣ್ಣದೊಂದಿಗೆ ಹೇಗೆ ಬೆರೆತುಕೊಂಡಿರುತ್ತವೆ. ಅದೇ 
ರೀತಿ, ಬೇಟಿಯೂ ಸಹ ತನ್ನ ಪರಿಸರದೊಂದಿಗೆ 
ಬೆರೆಯಲು ಸಹಾಯವಾಗುವ ಬಣ್ಣವನ್ನು ಹೊಂದಿರುತ್ತವೆ, 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


ಎನ್ನುವುದನ್ನು ತಿಆಯಬಹುದು. ದ್ಯುತಿಸಂಶ್ಲೇಷಣೆಯಲ್ಲ 
ಬಳಕೆಯಾಗುವ ಎಲೆಯ ಹಸಿರು ಬಣ್ಣದ ಬದ್ದೆ 
ತರಗತಿಗಳಲ್ಪ ಅನೇಕ ಬಾರಿ ಹೇಕಲಾಗಿರುತ್ತದೆ. 


ಬಣ್ಣಗಳನ್ನು ಕುರಿತು ಇರುವ, ಸಂಯೋಜತ 
ಘಟಕಕ್ಷಾಗಿ ವಿಷಯಗಳ ಪ್ರಸ್ತಾವನೆ 


ಮೇಲೆ ನೋಡಿದ ಹಾಗೆ, ಎಲ್ಲಾ ಹಂತಗಳಲ್ಲೂ ಬಣ್ಣಗಳ 
ಬಗ್ಗೆ ತಿಆಸಲು ಸಾಕಷ್ಟು ವಿಷಯಗಳು ಇವೆ. ಆದರೆ, 
ಪ್ರಾಥಮಿಕ ಶಾಲೆಗಳಗೆ ಬಣ್ಣಗಳ ವಿವಿಧ ವಿಷಯಗಳಲ್ಲಿ. 
ನಾವು ವಿವೇಚನಾಯುಕ್ತವಾಗಿ ಆಯ್ದೆಯನ್ನು 
ಮಾಡಬೇಕಾಗುತ್ತದೆ; ನಾವು ಅವರಿಗೆ ಸೂತ್ರಗಳು 
ಮತ್ತು ಸಮೀಕರಣಗಳು, ಕಷ್ಟಕರ ಅಥವಾ ನೀರಸವಾಗಿ 
ಇರದೆ, ಆದಷ್ಟು ಆಸಕ್ತಿದಾಯಕವಾಗಿ ಇರುವ ಹಾಗೆ 
ಪಸ್ತುತಪಡಿಸಬೇಕಾಗುತ್ತದೆ. ಅಲ್ಲದೇ, ವಿಷಯಗಳನ್ನು 
ಸರಿಯಾಗಿ ವಿವರಿಸಲು, ಕಷ್ಟಕರ ಅಂಶಗಳಲ್ಲರುವ 
ಸರಿಯಾದ ಮಾಹಿತಿಯನ್ನು ಆಯ್ದೆ ಮಾಡಿ ಅದನ್ನು 
ನಾವು ಸರಳೀಕರಿಸಬೇಕಾಗುತ್ತದೆ. ಈ ಕೆಳಗೆ, ಬಣ್ಣಗಳನ್ನು 
ಕುರಿತು ಇರುವ ಒಂದು ಘಟಕದ ವಿಷಯಗಳ 
ರೂಪುರೇಷೆಯನ್ನು ತಿಆಸಲು ಪ್ರಯತ್ನ ಮಾಡಲಾಗಿದೆ. 


ಬಣ್ಣಗಳು 

1 ನಮ್ಮ ಸುತ್ತಮುತ್ತಅನ ಬಣ್ಣಗಳು - ಪ್ರಾಕೃತಿಕ 
ಮತ್ತು ಕೃತಕ ಪ್ರಕ್ರಿಯೆ - ದಿನನಿತ್ಯದ ಬದುಕಿನಿಂದ 
ಉದಾಹರಣೆಗಳನ್ನು ಪಡೆಯಬಹುದು. 


೨. ಬೆಳಕನ ರೂಪದ ಶಕ್ತಿ - ಅತಿಗೆಂಪು 
ಶಾಖೋತ್ಪಾದಕಗಳು, ಮಸೂರಗಳು ಸೂರ್ಯನ 
ಬೆಳಕಿನಲ್ಲರುವ ಶಕ್ತಿಯನ್ನು ಕೇಂದ್ರೀಕರಿಸುತ್ತವೆ. 
ಉದಾ - ಬಳ ಬೆಳಕು ಅನೇಕ ಬಣ್ಣಗಳಂದ 
ಸಂಯೋಜಸಲ್ಪಟ್ಟರುತ್ತದೆ ಎನ್ನುವುದನ್ನು 
ತಿಆಸಿದ್ದೇವೆ. 

3. (1 ವಸ್ತುವಿನ ಮೇಲೆ ಬೆಳಕು ಬದ್ದಾಗ ಏನಾಗುತ್ತದೆ 
- ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ಸುಗಳು 
- ದ್ರಾವಣದ ಮುಲಕ ಪ್ರಸರಣೆ - ಬಣ್ಣದ 
ದ್ರಾವಣಗಳನ್ನು ಪರಿಚಯುಸುವುದು. 


(i) ವಕ್ರೀಭವನ - ನೀರಿನ ಉಪಯೋಗದಿಂದ, 
ಒಂದು ಸಂಕ್ಷಿಪ್ತ ಮತ್ತು ಗುಣಮಟ್ಟದ ವಿವರಣೆ. 
(ಬೆಳಕಿನ ಬಾಗುವಿಕೆ) 

(ii) ಚದುರುವಿಕೆ - ಗಾಜನ ಪ್ರಿಸಂನೊಂದಿಗೆ 
ಪ್ರಯೋಗ - ವಕ್ರಿಭವನದೊಂದಿಗೆ ಇದರ ಸಂಬಂಧ. 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


(iv) ಅಪಾರದರ್ಶಕ ವಸ್ಸುಗಳ೦ದ ಬೆಳಕಿನ 
ಪ್ರತಿಫಲನ - ವಸ್ತುಗಳಲ್ಪರುವ ಬಣ್ಣದ ಕಾರಣ - 
ಪೂರಕ ಬಣ್ಣಗಳ ಪರಿಕಲ್ಪನೆ - ವಸ್ತುಗಳು ತಮ್ಮ 
ಬಣ್ಣಗಳನ್ನು ಕತ್ತಲೆಯಲ್ಲ ತೋರಿಸುವುದಿಲ್ಲ ಏಕೆ. 
ಎನ್ನುವುದನ್ನು ವಿವರಿಸಿ. 


p 


. ಬಣ್ಣ ಮತ್ತು ರಸಾಯನ ವಿಜ್ಞಾನ - ರಸಾಯನ 


ವಿಜ್ಞಾನದಲ್ಲನ ಬಣ್ಣದ ದವ್ಯ (ವಸ್ತುಗಳು (ಮೂಲ 
ಧಾತುಗಳು ಮತ್ತು ಸಂಯುಕ್ತ ಧಾತುಗಳು ಎರಡೂ) 
- ಉದಾಹರಣಿಯಾಗಿ, ಸಾಧ್ಯವಾದಷ್ಟು ದವ್ಯಗಳನ್ನು 
(ವಸುಗಳನ್ನು) ತೋರಿಸಿ; ಬಣ್ಣದ ದವ್ಯಗಳ ಉತ್ಪಾದನೆ 
- a) ಅಜ್ಯೆವಿಕ: ಬಣ್ಣದ ಪ್ರೆಸಿಪಿಟೇಟ್‌ ಯಾವುದೆಂದರೆ, 
ಪ್ರುಶ್ಕೀಯನ್‌ ಬ್ಲೂ - €-ಅಮೋನಿಯಗಳ 
ಸಂಕೀರ್ಣ (ತಾಮ್ರದ ಸಲ್ಫೇಟ್‌ ಮತ್ತು ಅಮೋನಿಯ). 
ನಿಕ್ಕೆಲ್‌ ಡೈ ಮೀಥೈಲ್‌ಗ್ಲಯೋಕ್ಷೈೊಮ್‌(ಕಡುಗೆಂಪು). 
ಬೋರಿಯಂ ಕ್ರೋಮೇಟ್‌ ಇನ್ನು 
ಮುಂತಾದವುಗಳನ್ನು ತೋರಿಸಬಹುದು. b) 

ಜೈವಿಕ: ಅನಿಲೈನ್‌ನೊಂದಿಗೆ ಸರಳವಾದ ಅಜೋ 

ಡೈ ಮತ್ತು ಜೀಟಾ-ನ್ಯಾಪ್ತಾಲ್‌ಗಳನ್ನು ತಯಾರಿಸಿ 
ತೋರಿಸಬಹುದು. ಸೋಡಿಯಂ ದೀಪಗಳಂದ 

ಹಳದಿ ಕೇಸರಿ ಬೆಕಕಿನ ಹೊರಸೂಸುವಿಕೆಯನ್ನು 
ಗುಣಾತ್ಛಕವಾಗಿ ವಿವರಿಸಿ. ವಿದ್ಯಾರ್ಥಿಗಳು 
ಪರಮಾಣುವಿನ ರಚನೆಯ ಮೂಲಭೂತ ವಿಷಯಗಳ 
ಪರಿಚಯ ಹೊಂದಿದ್ದರೆ. ಎಲೆಕ್ಟಾನ್‌ಗಆ೦ದ ಶಕ್ತಿಯ 
ರಹಿಸುವಿಕೆ ಮತ್ತು ಮರು ಹೊರಸೂಸುವಿಕೆಯ ಸರಳ 
ಕಲ್ಪನೆಯನ್ನು ಅವರಿಗೆ ತಿಅಸಬಹುದು. 


. ನಾವು ಹೇಗೆ ನೋಡುತ್ತೇವೆ - ರೆಟನಾದಲ್ಪರುವ 
ರಾಡ್‌ ಮತ್ತು ಕೋನ್‌ಗಳಂ೦ತಹ ಬೆಳಕಿನ 
ಗ್ರಾಹಕಗಳಂ೦ದ, ಬೆಳಕಿನ ಗ್ರಹಿಸುವಿಕೆ. ವಿವಿಧ 
ಬಣ್ಣಗಳಗೆ, ಕೋನ್‌ಗಳು ತೋರಿಸುವ ಸಂವೇದನೆ. 


6. ಹಸಿರು ಎಲೆಗಳ೦ದ ಕೆಂಪು ಬೆಳಕನ್ನು ಗ್ರಹಿಸುವಿಕೆ. 
ಉತ್ಪತ್ತಿಯಾದ ಶಕ್ತಿಯು ಹೇಗೆ ಪಿಷ್ಠ ಸಂಶ್ಲೇಷಣೆಗೆ 
ಬಳಕೆಯಾಗುತ್ತದೆ ಎನ್ನುವುದನ್ನು ವಿವರಿಸಿ - 
ದ್ಯುತಿಸಂಶ್ಲೇಷಣೆ - ಸರಳವಾದ ವಿವರಣೆ ಮಾತ್ರ. 


7. ಪ್ರಾಣಿಗಕ ಮಾರುವೇಷ - ಪ್ರಾಣಿ ಮತ್ತು ಕೀಟಗಳ 
ಮೇಲಅರುವ ಬಣ್ಣಗಳು. 


ಉಪಸಂಹಾರ 


ಈ ಒಂದು ಘಟಕವನ್ನು ರಸಾಯನ ವಿಜ್ಞಾನ, 
ಜೀವವಿಜ್ಞಾನ ಮತ್ತು ಭೌತವಿಜ್ಞಾನಗಳ ನಡುವೆ 
ಸೇತುವೆಯಾಗಿ ಬಳಸಬಹುದು; ಮತ್ತು ಶಿಕ್ಷಕರು ಇತರ 
ವಿಷಯಗಳನ್ನು ವಿಸ್ತಾರವಾಗಿ ಚರ್ಚಿಸುವಾಗ ಅವರ 
ಕೆಲಸವನ್ನು ಸುಲಭಗೊಆಸಬೇಕು ಎಂದು ಅಂತಿಮವಾಗಿ, 
ಒಂದು ಸಣ್ಣ ಆಶಾವಾದದಿಂದ ಹೇಳಬಹುದು. 


(1) ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


